WPP-47 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಮಾರ್ಚ್‌ ೨೨, ೨೦೧೨ (ಚೈತ್ರ ೨, ಶಕ ವರ್ಷ ೧೯೩೩) ಸಂಚಿಕೆ ೧೨ 


ಭಾಗ-೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 





ಮಹಾನಗರ ಪಾಲಿಕೆ ಕಾರ್ಯಾಲಯ, ದಾವಣಗೆರೆ. 
ಪ್ರಕಟಣೆ 
ಕ್ರಮ. ಸಂ/ದಾಮನಪಾ/ಆರೋಗ್ಯ ಶಾಖೆ/ಉದ್ದಿಮೆ.ಪ/ವಹಿ-01/2011-2012 ದಿನಾಂಕ: 06-03-2012 
( ಕರ್ನಾಟಕ ಪಾಲಿಕೆಗಳ ಅಧಿನಿಯಮ 1976ರ ಪ್ರಕರಣ 353 ಅನುಸೂಚಿ- ೫ ರ ಪ್ರಕಾರ) 
ಕರ್ನಾಟಕ ಪಾಲಿಕೆಗಳ ಅಧಿನಿಯಮ 1976ರ ಪ್ರಕರಣ 353ರ ಅನುಸೂಚಿ - ೫ ಹಾಗೂ ಈ ಕೆಳಗಿನಂತೆ ಹೆಸರಿಸಿರುವ ವ್ಯಾಪಾರ, 
ಉದ್ದಿಮೆ, ದಾಸ್ತಾನು, ತಯಾರಿಕೆ, ವಗೈರೆಗಳಲ್ಲಿದ್ದಂತೆ. ದಾವಣಗೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಉದ್ದಿಮೆ ನಡೆಸಲು ಪರವಾನಿಗೆ ಶುಲ್ಕವನ್ನು 
(ಟ್ರೇಡ್‌ ಲೈಸನ್ಸ್‌ ಫೀ) ಪರಿಷ್ಕರಿಸಿ ಕರ್ನಾಟಕ ರಾಜ್ಯ ಪತ್ರ ದಿನಾಂಕ: 15-12-2011 ರಲ್ಲಿ ಸಾರ್ವಜನಿಕ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಸಲ್ಲಿಸಲು 30 
ದಿನಗಳ ಕಾಲಾವಕಾಶವನ್ನು ನೀಡಲಾಗಿದ್ದು ಯಾವುದೇ ಆಕ್ಷೇಪಣೆಗಳು ಬಾರದೇ ಇರುವುದರಿಂದ ಅಂತಿಮವಾಗಿ ದಿನಾಂಕ: 01-04-2012ನೇ 


ಸಾಲಿನಿಂದ ( 2012-2013ನೇ ಸಾಲಿನಿಂದ ) ಜಾರಿಗೆ ತರಲು ತೀರ್ಮಾನಿಸಿದೆ. ದಾವಣಗೆರೆ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಉದ್ದಿಮೆಗಳ 
ಪರವಾನಿಗೆ ಶುಲ್ಕ (ಫೀ) ಗಳನ್ನು ಈ ಕೆಳಗಿನಂತೆ ವಿಧಿಸಲಾಗಿದೆ. 


ಆವರಣಗಳನ್ನು ಉಪಯೋಗಿಸತಕ್ಕುದಲ್ಲವೋ ಆ ಉದ್ದೇಶಗಳು ಪರಿಷ್ಕೃತ ಪರವಾನಿಗೆ ಶುಲ್ಕ 


ES ETS SSS EET 
ee 


3 (ಮದ್ದು ಗುಂಡು/ ಸ್ಪೋಟಕ / ತಯಾರಿಸುವುದು. 2000 
ಸಿಡಿಮದ್ದು 


(೪೩೩) 





೪೩೪ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಮಾರ್ಚ್‌ ೨೨, ೨೦೧೨ ಭಾಗ-೬ 





ಉದಿಮೆ ಹೆಸರು ವಿವರಣೆ ಮ ಚನ್ನ 
ಎ ಶುಲ್ಕ 


ಹ್ಮ್‌ ಸತಾ ET 
ತರ ಚಾಹ ತ್ಯ 
ಗ 
ee ್ಫ್ಪ್ವ್ಪ್ಯಾ 77ಘ್ಪರ್ಟನ 
We SN NN 
a 
ET 


WM 


ರಾಶಿ ಹಾಕುವುದು/ಪಲ್ಲಟಗೊಳಿಸುವುದು 


ಶ್ರವಣದ ಕ್ಯಾಸೆಟ್‌ / ವಿಡಿಯೋ ದಾಖಲಿಸುವುದು/ದಾಸ್ತಾನು/ಮಾರಾಟ ಮಾಡುವುದು. 
(Audio /CD, Cassette)/ 


ಮೋಟಾರು ಕಾರಿನ ಎಣ್ಣೆ ಮತ್ತು ಬೆರೆಸುವುದು/ದಾಸ್ತಾನು ಮಾಡುವುದು, ಮಾರಾಟ ಮಾಡುವುದು. 1000 
ಕೀಲೆಣ್ಣೆ 


TOO pee ದಹ ರ್ಹಾ 
Te 
Tee 
ಹರಾ ರಾರಾ 
Te he 
ee ತತಾ 


ಗೋಡಂಬಿ ಮತ್ತು ಅದರ ಮಧ್ಯ ತಯಾರಿಸುವುದು / ಮಾರಾಟ ಮಾಡುವುದು. 
ಭಾಗ 

21 |ಪಶು ಆಹಾರಗಳು ಯಾವುದೇ ಕಾರ್ಯ ವಿಧಾನದಿಂದ ಪ್ಯಾಕಿಂಗ್‌ 
ಮಾಡುವುದು/ಸಿದ್ದಪಡಿಸುವುದು 





ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೧೨ 





೪೩೫ 
ದಿನ ತ ಶತ 
ಎ ಶುಲ್ಕ 
22 ಕರುಳು ಹುರಿ ಯಾವುದೇ ಕಾರ್ಯ ವಿಧಾನದಿಂದ ಪ್ಯಾಕಿಂಗ್‌ ಮಾಡುವುದು/ 
ಸಿದ್ದಪಡಿಸುವುದು 


ಸಸಾರ 
ಸಟ್ಟಾ ಮಾ 


ರಾಸಾಯನಿಕ ತಯಾರಿಕೆಗಳು ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು 
ಮಾಡುವುದು/ಸಿದ್ದಪಡಿಸುವುದು ತಯಾರಿಸುವುದು. 


ಮೆಣಸಿನಕಾಯಿ (ಒಣ) ಸಗಟು/ಚಿಲ್ಲರೆ ಮಾರುವುದು/ಸಗಟು ವ್ಯಾಪಾರಕ್ಕಾಗಿ ದಾಸ್ತಾನು 
ಮಾಡುವುದು. 

ಕ್ಷೋರೇಟ್‌ ಮಿಶ್ರಣ ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು 
ಮಾಡುವುದು/ಸಿದ್ದಪಡಿಸುವುದು ತಯಾರಿಸುವುದು. 

ಕಿಟ್ಟಗಳು ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು ಮಾಡುವುದು/ 
ಸಿದ್ದಪಡಿಸುವುದು ತಯಾರಿಸುವುದು. 


ತೆಂಗಿನ ನಾರು ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು ಮಾಡುವುದು/ 
ಸಿದ್ದಪಡಿಸುವುದು ತಯಾರಿಸುವುದು. 


| 





23 
24 
25 


2 
2 


6 
27 
28 

9 
30 
31 
32 


ತೆಂಗಿನ ಸಿಪ್ಪೆಗಳು ಮತ್ತು ಕ್ಯಾಡ್‌ ಒದ್ದೆ ಮಾಡುವುದು 
ಜಾನ್‌ ಎಲೆಗಳು 


ಕಾಫಿ ಸಂಸ್ಕರಣೆ ಮಾಡುವುದು.ಪುಡಿ ಮಾಡುವುದು, ಪ್ಯಾಕಿಂಗ್‌ ಮಾಡುವುದು, 500 
ದಾಸ್ತಾನು ಮಾಡುವುದು, ಮಾರುವುದು, 


ತೆಂಗಿನ ನಾರಿನ ಹುರಿ ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು ಮಾಡುವುದು/ 
ಸಿದ್ದಪಡಿಸುವುದು ತಯಾರಿಸುವುದು. 


ಸಾಂಬಾರ ಪದಾರ್ಥಗಳು ತಯಾರಿಸುವುದು/ಮಾರುವುದು 


38 |ದಹ್ಯ ಸಾಮಗ್ರಿ ದಹ್ಯಗಳನ್ನು ದಾಸ್ತಾನು ಮಾಡುವುದು/ ಮನುಷ್ಯರ ಬಳಕೆಗಾಗಿ 
ಬೇಯಿಸುವುದು, ಸಿದ್ದಪಡಿಸುವುದು, 


ಮಿಠಾಯಿ ಕಸಬು ಮನುಷ್ಯರ ಬಳಕೆಗಾಗಿ ಬೇಯಿಸುವುದು, ಸಿ 
ಮಾಡುವುದು. 


ಹತ್ತಿ, ಹತ್ತಿಕಸ ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು ಮಾಡುವುದು/ 
ಸಿದ್ದಪಡಿಸುವುದು ತಯಾರಿಸುವುದು. 


34 
35 
36 
37 


39 
40 
41 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೧೨ ಭಾಗ-೬ 





ಪರಿಷ್ಕೃತ ಪರವಾನಿಗೆ 


೮. 
( 


ಆ 
ಅ 
ಅಂ 


ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು ಮಾಡುವುದು/ 
ಸಿದ್ದಪಡಿಸುವುದು ತಯಾರಿಸುವುದು. 


ಊಟಕ್ಕೆ ಬಳಸುವ ಸಾಧನಗಳು. ಈಯಾರಿಸುವುದು.ಕೇಖರಿಸುವುದು. ಸಿದಪಡಿಸುವುದು 500 


ಸಾ 
ಹ 
ಬಣ್ಣದ ಸಾಮಗ್ರಿಗಳು ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು 1000 
ಮಾಡುವುದು/ಸಿದ್ದಪಡಿಸುವುದು ತಯಾರಿಸುವುದು. 
ಸ 


ಗು 
ಎದು ೈಕ್ರಿಯ ಲಕರಣೆಗಳು ತಯಾರಿಸುವುದು 5000 


ಸಿದ್ದಪಡಿಸುವುದು/ಮಾರುವುದು 1200 


ಶೇಖರಿಸುವುದು, ಮಾರುವುದು 


ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು ಮಾಡುವುದು/ 
ಸಿದ್ದಪಡಿಸುವುದು ತಯಾರಿಸುವುದು. 


ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು ಮಾಡುವುದು/ 
ಸಿದ್ದಪಡಿಸುವುದು ತಯಾರಿಸುವುದು. 


ದಾಸ್ತಾನು ಮಾಡುವುದು/ ಮಾರಾಟ ಮಾಡುವುದು. 


ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು ಮಾಡುವುದು/ 
ಸಿದ್ದಪಡಿಸುವುದು ತಯಾರಿಸುವುದು. 


ಯಾವುದೇ ಕಾರ್ಯ ವಿಧಾನದಿ೦ದ ದಾಸ್ತಾನು ಮಾಡುವುದು/ 
ಸಿದ್ದಪಡಿಸುವುದು ತಯಾರಿಸುವುದು. 


ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು ಮಾಡುವುದು/ 
ಸಿದ್ದಪಡಿಸುವುದು ತಯಾರಿಸುವುದು. 


ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು ಮಾಡುವುದು/ 
ಸಿದ್ದಪಡಿಸುವುದು ತಯಾರಿಸುವುದು. 


ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು ಮಾಡುವುದು/ 
ಸಿದ್ದಪಡಿಸುವುದು ತಯಾರಿಸುವುದು. 
ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು ಮಾಡುವುದು 1000 


ಸಿದ್ದಪಡಿಸುವುದು ತಯಾರಿಸುವುದು. 2000 


ದಾಸ್ತಾನು ಮಾಡುವುದು / ಸಂಸ್ಕರಣೆ / ಮಾರಾಟ ಮಾಡುವುದು. 500 
ದಾಸ್ತಾನು ಮಾಡುವುದು / ಸಂಸ್ಕರಣೆ / ಮಾರಾಟ ಮಾಡುವುದು. 1000 
ಯಾವುದೇ ಕೈಗಾರಿಕಾ ಉದ್ದೇಶಕ್ಕಾಗಿ ಉಪಯೋಗಿಸುವುದು. 1000 





ಭಾಗ-೬ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಮಾರ್ಚ್‌ ೨೨, ೨೦೧೨ 





ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು ಮಾಡುವುದು/ 
ಸಿದ್ದಪಡಿಸುವುದು ತಯಾರಿಸುವುದು. 


ಮಾರಾಟ ಮಾಡುವುದು/ ಬಾಡಿಗೆ ಕೊಡುವುದು/ತಯಾರಿಸುವುದು 
/ದಾಸ್ತಾನು ಮಾಡುವುದು. 


ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು ಮಾಡುವುದು/ 
ಸಿದ್ದಪಡಿಸುವುದು ತಯಾರಿಸುವುದು. 


ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು ಮಾಡುವುದು/ 
ಸಿದ್ದಪಡಿಸುವುದು ತಯಾರಿಸುವುದು. 


ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು ಮಾಡುವುದು/ 
ಸಿದ್ದಪಡಿಸುವುದು ತಯಾರಿಸುವುದು. 


73 (ಗೋಣಿ ಚೀಲ ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು ಮಾಡುವುದು/ 
ಸಿದ್ದಪಡಿಸುವುದು ತಯಾರಿಸುವುದು. 


74 ಕೂದಲು ಯಾವುದೇ ಕಾರ್ಯ ವಿಧಾನದಿ೦ದ ದಾಸ್ತಾನು ಮಾಡುವುದು/ 
ಸಿದ್ದಪಡಿಸುವುದು ತಯಾರಿಸುವುದು. 
ಡ್‌ ಸಾಮಾನು ತಯಾರಿಸುವುದು /ದಾಸ್ತಾನು ಮಾಡುವುದು/ಮಾರಾಟ ಮಾಡುವುದು. 


ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು ಮಾಡುವುದು/ 
ಸಿದ್ದಪಡಿಸುವುದು ತಯಾರಿಸುವುದು. 


ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು ಮಾಡುವುದು/ 
ಸಿದ್ದಪಡಿಸುವುದು ತಯಾರಿಸುವುದು. 


ಯಾವುದೇ ಕಾರ್ಯ ವಿಧಾನದಿ೦ದ ದಾಸ್ತಾನು ಮಾಡುವುದು/ 
ಸಿದ್ದಪಡಿಸುವುದು ತಯಾರಿಸುವುದು. 


ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು ಮಾಡುವುದು/ 
ಸಿದ್ದಪಡಿಸುವುದು ತಯಾರಿಸುವುದು. 


೯ ಸ ಕು ಗ್ರಾ ಸಿಲ್ಕ "ಆ ಗ ಗ್ರಾ | 
81 (ಬೆಲ್ಲ ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು 
ಮಾಡುವುದು/ಸಿದ್ದಪಡಿಸುವುದು ತಯಾರಿಸುವುದು/ ಸಗಟಾಗಿ ಮಾರಾಟ 


| 82. 1ಅಭರಣಗಳು ದಾಸ್ತಾನು ಮಾಡುವುದು/ ಮಾರಾಟ ಮಾಡುವುದು. 
ಹಕ್‌ ಸ್ಮ ೌ ದ 





೪೩೮ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಮಾರ್ಚ್‌ ೨೨, ೨೦೧೨ ಭಾಗ-೬ 





6 
ರೆ 
wm 


KS 


ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು 
ಮಾಡುವುದು/ಸಿದ್ದಪಡಿಸುವುದು ತಯಾರಿಸುವುದು. 


೦೦ 
ಟೆ 
ಶ್ರಿ 
ಇರೆ 


ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು 
ಮಾಡುವುದು/ಸಿದ್ದಪಡಿಸುವುದು ತಯಾರಿಸುವುದು. 


ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು 
ಮಾಡುವುದು/ಸಿದ್ದಪಡಿಸುವುದು ತಯಾರಿಸುವುದು. 


ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು ಮಾಡುವುದು/ 
ಸಿದ್ದಪಡಿಸುವುದು ತಯಾರಿಸುವುದು./ ಮಾರಾಟ ಮಾಡುವುದು. 


ಯಾವುದೇ ಔದ್ಯಮಿಕ ಉದ್ದೇಶಕ್ಕಾಗಿ ಉಪಯೋಗಿಸುವುದು /ತಯಾರಿಕೆ 


ಅಮೃತ ಶಿಲೆಗಳು ತಯಾರಿಸುವುದು / ದಾಸ್ತಾನು ಮಾಡುವುದು/ ಮಾರಾಟ 1500 
ಮಾಡುವುದು. 

ಬೆಂಕಿ ಕಡ್ಡಿಗಳು ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು 2000 
ಮಾಡುವುದು/ಸಿದ್ದಪಡಿಸುವುದು ತಯಾರಿಸುವುದು. 


ಲೋಹ (ಜಲ್ಲಿ ಕಲ್ಲು) ಕಾರ್ಯನಿರತವಾಗಿರುವುದು. 2000 
ಜಜ್ಞುವಯಂತ್ರ 

ಲೋಹಗಳು(ಅಮೂಲ್ಯ ಲೋಹಗಳು ಪೆಟ್ಟು ಕೊಡುವುದು, ಬೇರ್ಪಡಿಸುವುದು, ಚಚ್ಚುವುದು, 2000 
ಒಳಗೊಂಡಿರುವುದು) /ಕಾರ್ಯಾನೆ |ಅಚ್ಚುಮಾಡುವುದು. ಇತ್ಯಾದಿ 

ಹಾಲು ಮತ್ತು ಹಾಲಿನ ಉತ್ಪನ್ನಗಳು |ತಯಾರಿಸುವುದು 


ತಯಾರಿಸುವುದು / ಮೆರಗು ಹಾಕುವುದು/ ದಾಸ್ತಾನು ಮಾಡುವುದು/ 
ಮಾರಾಟ ಮಾಡುವುದು. 


ಹಾಸ ಸಾಸ 


೬೦ 
1) 


೬೦ ೬೦ 
ಇತ್ತಿ ಆ ಟು 


ಮೋಟರ್‌ ಕಾರು ವಿದ್ಯುತ್‌ 
ಸಲಕರಣೆಗಳು 


ಡ್‌ 


ಮೋಟರ್‌ ಕಾರ್‌ ಬೀಡಿ ಭಾಗಗಳು 
ಮತ್ತು ಯಂತ್ರಭಾಗಗಳು 


ದ್ವನಿವರ್ದಕ ಉತ್ಪಾದಿಸುವುದು, ದಾಸ್ತಾನು ಮಾಡುವುದು, ಎರವಲು ಕೊಡುವುದು, 
ಮಾರಾಟ ಮಾಡುವುದು. 








ಪೌಷ್ಠತ ಪರವಾನಿಗೆ 
"ಕು 


ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು 
ಮಾಡುವುದು/ಸಿದ್ದಪಡಿಸುವುದು ತಯಾರಿಸುವುದು. 


ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು 
ಮಾಡುವುದು/ಸಿದ್ದಪಡಿಸುವುದು ತಯಾರಿಸುವುದು. 


ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು 


ಮಾಡುವುದು/ಸಿದ್ದಪಡಿಸುವುದು ತಯಾರಿಸುವುದು. 


ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು 5 
ಮಾಡುವುದು/ಸಿದ್ದಪಡಿಸುವುದು ತಯಾರಿಸುವುದು. 
ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು ಮಾಡುವುದು, 1000 
ಮಾರಾಟ ಮಾಡುವುದು. 

5 


ಉತ್ಪಾದಿಸುವುದು, ಪ್ಯಾಕ್‌ ಮಾಡುವುದು, ದಾಸ್ತಾನು ಮಾಡುವುದು, 
ಎರವಲು ಕೊಡುವುದು, ಮಾರಾಟ ಮಾಡುವುದು. 


0 
0 
ಉತ್ಪಾದಿಸುವುದು, ದಾಸ್ತಾನು ಮಾಡುವುದು, ಮೆರಗು ಹಾಕುವುದು 1000 
ಮಾರಾಟ ಮಾಡುವುದು. 
ಯಂತ್ರ ಸಾಮಗಿಗಳ ಮೂಲಕ ಕುದಿಸುವುದು ಅಥವಾ ಹೊಟ್ಟು 3000 
ತೆಗೆಯುವುದು. 
0 
0 


೪ 
ಲ್ಪ 
5 
0 
0 
0 
0 
ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು ಮಾಡುವುದು, 0 
0 


5 
ಮಾರಾಟ ಮಾಡುವುದು. 
5 


ದಾಸ್ತಾನು ಮಾಡುವುದು, ಮಾರಾಟ ಮಾಡುವುದು. | 50] 
ದಾಸ್ತಾನು ಮಾಡುವುದು, ಮಾರಾಟ ಮಾಡುವುದು. 


ಯಾವುದೇ ಕಾರ್ಯ ವಿಧಾನದ ಮೂಲಕ ಆರು ಗ್ಯಾಲನ್ನುಗಳಿಗೆ 
ಮೀರದ ಪ್ರಮಾಣಗಳಲ್ಲಿ ದಾಸ್ತಾನು ಮಾಡುವುದು, ಪ್ಯಾಕ್‌ 

ಮಾಡುವುದು ಒತ್ತುವುದು, ಸ್ವಚ್ಛಗೊಳಿಸುವುದು, ಸಿದ್ದಪಡಿಸುವುದು/ 

ತಯಾರಿಸುವುದು.ದಾಸ್ತಾನು ಮಾಡುವುದು, ಮಾರಾಟ ಮಾಡುವುದು. 


ಉತ್ಪಾದಿಸುವುದು, ಮಿಶ್ರಣಗೊಳಿಸುವುದು, ದಾಸ್ತಾನು ಮಾಡುವುದು, 50 
ಮಾರಾಟ ಮಾಡುವುದು. 
50 


ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು 
ಮಾಡುವುದು/ಸಿದ್ದಪಡಿಸುವುದು ತಯಾರಿಸುವುದು. 


ಛಾಯಾ ಚಿತ್ರಕ್ಕೆ ಸಂಬಂಧಿಸಿದ ಉತ್ಪಾದಿಸುವುದು, ಸಂಸ್ಕರಿಸುವುದು, ದಾಸ್ತಾನು ಮಾಡುವುದು, 1000 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೧೨ ೪೩೯ 
ಕ 
0 
0 
0 
0 
ಸಾಮಗಿಗಳು ಮಾರಾಟ ಮಾಡುವುದು. 
0 


ಛಾಯಾ ಚಿತ್ರ ಚೌಕಟ್ಟು ಮತ್ತು ತೆಳು |ಉತ್ಪಾದಿಸುವುದು, ಸಿದ್ದಪಡಿಸುವುದು, ದಾಸ್ತಾನು ಮಾಡುವುದು, 50 
ರೇಕನ್ನು ಹೊದಿಸಿ ಪಕ್ರಿಯೆ ಮಾರಾಟ ಮಾಡುವುದು. 


ದಾಸ್ತಾನು ಮಾಡುವುದು/ ಮಾರಾಟ ಮಾಡುವುದು. 





೪೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೧೨ ಭಾಗ-೬ 





ಪರಿಷ್ಕೃತ ಪರವಾನಿಗೆ 


೮. 
॥` ಸ 


ಜೋಡಿಸುವುದು, ಪರೀಕ್ಷಸುವುದು,/ದುರಸ್ತಿ ಮಾಡುವುದು, ಮಾರಾಟ 
ಮಾಡುವುದು. 


ರಾಳ (ಕರ್ಪೂರ ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು 
ರಾಳವನ್ನೊಳಗೊಂಡ) ಮಾಡುವುದು/ಸಿದ್ದಪಡಿಸುವುದು ತಯಾರಿಸುವುದು. 


ನೆ ಎಸ 


ಲ ಹಾಸುಗಳು ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು ಮಾಡುವುದು/ 1000 
ಸಿದ್ದಪಡಿಸುವುದು ತಯಾರಿಸುವುದು. 


ಸ್ಕಾಗೋ ಉತ್ಪಾದಿಸುವುದು, / ಬಟ್ಟೆಯಿಳಿಸುವುದು. 


125 |ಪೆಟ್ಲುಪ್ಪು ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು 
ಮಾಡುವುದು/ಸಿದ್ದಪಡಿಸುವುದು ತಯಾರಿಸುವುದು. 


119 
120 
121 
122 
123 


ತ್ರ 
[ಎ 
KN 


ಸ್ಯಾನಿಟರಿ ಮತ್ತು ಫ್ಲಂಬಿಂಗ್‌ 
ಸಾಮಗಿಗಳು 


127 ಸೀಗೆಕಾಯಿ 


ಶೆಲ್ಲಾರ 


ಣಿ 


Mn 
ಅ 
ಅಂ 


ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು 
ಮಾಡುವುದು/ಸಿದ್ದಪಡಿಸುವುದು ತಯಾರಿಸುವುದು. 


129 ರೇಷ್ಮೆ ದಾರಗಳು ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು 


ಮಾಡುವುದು/ಸಿದ್ದಪಡಿಸುವುದು ತಯಾರಿಸುವುದು. 


128 
1 


ಮಾದಕವಲ್ಲದ ಪಾನೀಯ ಉತ್ಪಾದಿಸುವುದು, ದಾಸ್ತಾನು ಮಾಡುವುದು, 3000 
ND fy 


13 
| 
13 


0 
3 

2 
133 


ಪಾನೀಯ ಸೇವನೆಯ ಕೊಳವೆ ದಾಸ್ತಾನು ಮಾಡುವುದು, ಮಾರಾಟ ಮಾಡುವುದು. 500 


(straw ) 


ಸಿದ್ದಪಡಿಸುವುದು ತಯಾರಿಸುವುದು. 





ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೧೨ 





೪೪೧ 
ಹರಿತ ತ ತ್ರ 
ಶುಲ್ಕ 
ಷುಗರ್‌ ಕ್ಯಾಂಡಿ(ಮಿಠಾಯಿ)/ ಸ್ವೀಟ್‌ |ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು 
ಮಾಡುವುದು/ಸಿದ್ದಪಡಿಸುವುದು ತಯಾರಿಸುವುದು. 


ಇ 
ಷಾ 2೬ 
೦ 
| 





[ON 
ಟು 
ಇತ್ತ 


ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು 
ಮಾಡುವುದು/ಸಿದ್ದಪಡಿಸುವುದು ತಯಾರಿಸುವುದು. 


ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು 
ಮಾಡುವುದು/ಸಿದ್ದಪಡಿಸುವುದು ತಯಾರಿಸುವುದು. 


ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು 
ಮಾಡುವುದು/ಸಿದ್ದಪಡಿಸುವುದು ತಯಾರಿಸುವುದು. 


ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು 
ಮಾಡುವುದು/ಸಿದ್ದಪಡಿಸುವುದು ತಯಾರಿಸುವುದು. 


ಸಂಸ್ಕರಿಸುವುದು, ಪ್ಯಾಕ್‌ ಮಾಡುವುದು, ದಾಸ್ತಾನು ಮಾಡುವುದು, 
ಮಾರಾಟ ಮಾಡುವುದು, 


143 (ಟೆಲಿವಿಷನ್‌, ವಿ.ಸಿ.ಪಿ., ವಿ.ಸಿ.ಆರ್‌. ದಾಸ್ತಾನು ಮಾಡುವುದು, ಮಾರಾಟ ಮಾಡುವುದು, 
ಎರವಲು ಕೊಡುವುದು, ದುರಸ್ತಿಗೊಳಿಸುವುದು. 
ಚಾವಣಿ ಸಾಮಗ್ರಿ ಮಾರಾಟ ಮಾಡುವುದು, ದಾಸ್ತಾನು ಮಾಡುವುದು. 


ತ್ರಿಚಕ್ರ ವಾಹನಗಳು ಮತ್ತು ದ್ವಿಚಕ್ರ 
ವಾಹನಗಳು 


144 


ದಾಸ್ತಾನು ಮಾಡುವುದು, ಮಾರಾಟ ಮಾಡುವುದು 
ಪರೀಕ್ಷಿಸುವುದು, ದುರಸ್ತಿ ಮಾಡುವುದು 
ಹೆಂಚುಗಳು ತಯಾರಿಸುವುದು 


147 |ಜೌಬೀನೆ ಮಾರಾಟ ಮಾಡುವುದು, / ದಾಸ್ತಾನು ಮಾಡುವುದು. 500 


148 |ಹೊಗೆಸೊಪ್ಪು(ನಶ್ಯ, ಚುಟ್ಟಾಗಳು, ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು 
ಸಿಗರೇಟುಗಳು, ಮತ್ತು ಮಾಡುವುದು/ಸಿದ್ದಪಡಿಸುವುದು ತಯಾರಿಸುವುದು. 
ಬೀಡಿಗಳನ್ನೊಳಗೊಂಡು) 


149 ಜಾ -- ಕಾರ್ಯ ವಿಧಾನದಿಂದ ದಾಸ್ತಾನು 

ಮಾಡುವುದು/ಸಿದ್ದಪಡಿಸುವುದು ತಯಾರಿಸುವುದು. 
ಕಾವನ ಮಾನಾ 
ON NN 


152 ಕೆತ್ತನೆ ಕೆಲಸ ಉತ್ಪಾದಿಸುವುದು, ಮೆರಗು ಕೊಡುವುದು,ದಾಸ್ತಾನು ಮಾಡುವುದು, 500 
ಮಾರಾಟ ಮಾಡುವುದು. 
153 (ಉಣ್ಣೆ ಯಾವುದೇ ಕಾರ್ಯ ವಿಧಾನದಿಂದ ದಾಸ್ತಾನು 
ಮಾಡುವುದು/ಸಿದ್ದಪಡಿಸುವುದು ತಯಾರಿಸುವುದು, ಬಣ್ಣ ಹಾಕುವುದು 
ಅಥವಾ ಒಣಗಿಸುವುದು. 


146 


ಆ 


೪೪೨ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಮಾರ್ಚ್‌ ೨೨, ೨೦೧೨ ಭಾಗ-೬ 





ಉದ್ದಿಮೆ, ವ್ಯಾಪಾರದ ಪರವಾನಿಗೆಗಳ (ಟ್ರೇಡ್‌ ಲೈಸನ್ಸ್‌) ಹೆಚ್ಚುವರಿ ಸೇರ್ಪಡೆ ಹಾಗು ದರಗಳ ಕರಡು ಪಟ್ಟಿ 


ಹಾ ರಾರ ರ್ಣ ಡಾ 
ಸ 230 7 ಗಹ ಜ| 
ಹಾಸ ರಾ) ರಹಾ ರ್ಥ 
hs 
message 
C—O 
meme ರ್ಗ” 
names 
es 
hie 
ಶೂ ್ಪ್ರ್ವ3್ರ್ಛಜಜ5- 
ಜಸ ಹರ್ಷಾ 
ಜಾರ ಶಾ 
CN SS 


ತಂಪು ಪಾನೀಯ ಅಂಗಡಿ ಜ್ಯೂಸ್‌ ತಂಪು ಪಾನೀಯ ಅಂಗಡಿ ಜ್ಯೂಸ್‌ ಸೆಂಟರ್‌ 


SEN TT ರ್ತಾ್ಸ ಸ್ಸ 
ee Te 
ವಸತಿ ಗೃಹಗಳಿಗೆ (ಲಾಡು 1 ರಿಂದ 20 ಗ್ರಾಹಕ ಸೌಕರ್ಯವುಳ್ಳವು(ರೂಂ) 
ರ ans nema em 


ಎಲ್ಲಾ ತರಹೆ ಧಾನ್ಯ ಮತ್ತು 500 
ಬೀಜಗಳನ್ನು ಹುರಿಯುವುದು 
ಹೇರ್‌ ಡ್ರೆಸಿಂಗ್‌ ಸಲೂನ್‌ ಅಥವಾ 1000 

ಕೌರದ ಅಂಗಡಿ 
12 ಬ್ಯೂಟಿ ಪಾರ್ಲರ್‌ಗಳು ಗಂಡಸರು/ ಹೆಂಗಸರು 
ಇಂ [ಅರ ಭು 


ಇಂ 


11 








ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೧೨ ೪೪೩ 





೧ 


ಪಾದರಕ್ಷೆಗಳ ಅಂಗಡಿಗಳು ಅಥವಾ 1) ಶೋ ರೂಂಗಳು ಹಾಗೂ ದೊಡ್ಡ ಅಂಗಡಿಗಳು 
ಚರ್ಮದಿಂದ ತಯಾರಿಸಿದ 
ಸಾಮಾನುಗಳ ಅಂಗಡಿಗಳು 


ಚಪ್ಪಲಿ ದುರಸ್ತಿ ಸಣ್ಣ ಅಂಗಡಿಗಳು ಚಪ್ಪಲಿ pe ಸಣ್ಣ ಅಂಗಡಿಗಳು ಲಿಡ್‌ಕರ್‌ ಶೆಡ್‌ಗಳು ಸೇರಿದಂತೆ 
ಲಿಡ್‌ಕರ್‌ ಶೆಡ್‌ಗಳು ಸೇರಿದಂತೆ 


a 
~~ 
i — 
me 


9 


2) ಆಫ್‌ ಸೆಟ್‌ ಮುದಣಾಲಯ 


3) ಸ್ಟೀನ್‌ ಪ್ರಿಂಟಿಂಗ್‌ 


ವಾಹನಗಳ ದುರಸ್ತಿ ಗ್ಯಾರೇಜ್‌ ದ್ವಿಚಕ್ರ ವಾಹನ 


) 

ಮೂರು ಚಕ್ರ ಅಥವಾ ನಾಲ್ಕು ಚಕ್ರಗಳ 
ಹೊಸ ವಾಹನಗಳ ಮಾರಾಟ ಸೇವೆ (ಶೋ ರೂಂಗಳೂ) 
ಟ್ರ್ಯಾಕ್ಟರ್‌ ಟ್ರಾಲಿಗಳ ತಯಾರಿಕೆ/ದುರಸ್ಥಿ 
ಲಾರಿ ಬಸ್‌ಗಳ ಬಾಡಿ ನಿರ್ಮಾಣ/ದುರಸ್ಥಿ 
ಕಾರ್‌ ಟಿಂಕರ್‌ ವರ್ಕ್ಸ 1 ಸ್ಟೇ ಪೆಂಟಿಂಗ್‌ 
ಸೈಕಲ್‌ಗಳ ದುರಸ್ತಿ /ಬಾಡಿಗೆ ಕೊಡುವ ಅಂಗಡಿ 
ಮೋಟಾರುಗಳ / ಬಿಡಿಭಾಗಗಳ ಮಾರಾಟ 

ತಾಮ್ರ ಕೆಲಸ ಮಾಡುವುದು ತಾಮ್ರ ಕೆಲಸ ಮಾಡುವುದು 


1 ಸಣ್ಣ ಪಮಾಣ 
ಫ್ರಿ ಲ 
[5 





೪೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೧೨ ಭಾಗ-೬ 





[8] 
an 


ಪೋಟೋಗ್ರಾಫಿ 
ಸ್ಟುಡಿಯೋ/ವೀಡಿಯೋ ಕವರೇಜ್‌ 


26 |ಕಲರ್‌ ಲ್ಯಾಬ್‌ಗಳು 


1500 


800 
27 |ಎಲೆಕ್ಟಾನಿಕ್ಸ್‌ ಸಾಮಾಗ್ರಿ ಎಲೆಕ್ಸಾನಿಕ್‌ ಸಾಮಾಗಿಗಳ ಮಾರಾಟ 1000 
EN 


5 


ನಿಕ್ಸ್‌ ಸಾಮಾಗ್ರಿ: ರಾ 
ದುರಸ್ತಿ 

ಕಂಪ್ಯೂಟರ್‌ ಬಿಡಿ ಭಾಗಗಳ ಮಾರಾಟ 1500 
ದುರಸ್ತಿ /ಸೇವೆ 1000 
ಯಂತ್ರ ಅಥವಾ ವಿದ್ಯುತ್‌ ಶಕ್ತಿಯಿಂದ ದಿಮ್ಮಿ ಅಥವಾ ಮರ 2000 
ಕೊಯ್ಯುವುದು ಅಥವಾ ಕತ್ತರಿಸುವುದು 


SPSS [ಧೃವ 
My eye ಹರವ ಎ 
ar ಇರ eee Tm 

SOON 


ಬಟ್ಟೆ ಅಂಗಡಿ / ರೆಡಿಮೇಡ್‌ ಬಟ್ಟೆ 3000 ಚದರ್‌ಅಡಿ ಕಿಂತ ಹೆಚ್ಚಿಗೆ ಜಾಗೆ 5000 


ಅಂಗಡಿ 

ಗಾ 
ಕ್ರಾ 
ಕಾಕಾ 
೫ ತಂದ್‌ ಅ ಇದು ಅಗಿ 


ರೆಡಿಮೇಡ್‌ ಬಟ್ಟೆ ತಯಾರಿಕೆ ಘಟಕ [ರೆಡಿಮೇಡ್‌ ಬಟ್ಟೆ ತಯಾರಿಕೆ ಘಟಕ (2000 ಚದರ್‌ ಅಡಿ ಕಿಂತ 


[NS 


8 


BECNE 
| | lll 
1 


ಟು 
[9] 


ರೆಡಿಮೇಡ್‌ ಬಟ್ಟೆ ತಯಾರಿಕೆ ಘಟಕ (2000 ಚದರ್‌ ಅಡಿ ಕಿಂತ 
ಕಡಿಮೆ) 


ಟು 
KN 


ದವಸಧಾನ್ಯಗಳು, ದ್ವಿದಳ ಧಾನ್ಯಗಳು, |ಅ) ಕಿರಾಣಿ ವ್ಯಾಪಾರ (ಹೋಲ್‌ ಸೇಲ್‌) 
ಎಣ್ಣೆಬೀಜ, ಹಿಟ್ಟು, ಮೆಣಸಿನಕಾಯಿ 

ಇಂಗು ಮುಂತಾದ ದಿನಸಿ 

ಸಾಮಾಗ್ರಿಗಳು ಒಳಗೊಂಡಂತೆ 


ಆ) ಕಿರಾಣಿ ವ್ಯಾಪಾರ (ರೀಟೇಲ್‌) 800 
ಇ) ಕಿರಾಣಿ ವ್ಯಾಪಾರ (ಸಣ್ಣ ಅಂಗಡಿಗಳು) 500 


ಈ) ಸೂಪರ್‌ ಮರ್ಕೆಟಗಳು 2000 


ಉ) ಅಡಿಗೆ ಎಣ್ಣೆ ಮಾರಾಟದ ಅಂಗಡಿ ಸಗಟು/ ಚಿಲ್ಲರೆ 1000 


ಊ) ಅಕ್ಕಿ ವ್ಯಾಪಾರ ಸಗಟು/ ಚಿಲ್ಲರೆ 1000 


ಪಾನ್‌ ಬೀಡಾ, ಬೀಡಿ ಸಿಗರೇಟು 500 
ಹಾಗೂ ಇನ್ನಿತರೆ ಸಣ್ಣ ಪುಟ್ಟ 
ಅಂಗಡಿಗಳು 


ಟು 
ಆ 





ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೧೨ 





೪೪೫ 
ಲೋಹಪಾತ್ರೆಗಳು (ಸ್ಟೀಲ್‌, ಹಿತ್ತಾಳೆ, |ಅ) ಹೋಲ್‌ಸೇಲ್‌ / ಶೋ ರೂಂ 1500 
ತಾಮ್ರ, ಕ೦ಚು, ಅಲ್ಯುಮಿನಿಯಂ 
ಇನ್ನಿತರೆ) ಮನೆಬಳಕೆಗೆ 
ಉಪಯೋಗಿಸುವ ಸಾಮಾಗಿಗಳ 
ಶೇಖರಣೆ ಹಾಗೂ ಮಾರಾಟ 


NN TN NN 
se ರಾ 
(ರೇ ಅಲ್ಟಾಸೌಂಡ್‌ ಹಾಗೂ ಸಿಟಿ ಸ್ಕ್ಯಾನಿಂಗ್‌ ಸೆಂಟರ್‌ 


ಆ) ಪಶು ಔಷಧಿ ಅ೦ಗಡಿಗಳು ಆ) ಪಶು ಔಷಧಿ ಅಂಗಡಿಗಳು ಸಗಟು/ ಚಿಲ್ಲರೆ 1000 
ಸಗಟು/ ಚಿಲ್ಲರೆ 


40 ಸ್ಟೇಷನರಿ ಸ್ಟೇಷನರಿ ಅಂಗಡಿಗಳು ಸಗಟು 1500 
800 








37 
8 


3 


ಬಳೆಗಳ ಅಂಗಡಿ(ಬ್ಯಾಂಗಲ್‌ ಸ್ಟೋರ್ಸ್‌) ಚಿಲ್ಲರೆ 
ಸರಕು ಸಾರಿಗೆ ಸರಕು ಸಾರಿಗೆ ಬುಕ್ಕಿಂಗ್‌ ಆಫೀಸು 


ಯಾಣಿಕರ ಬುಕ್ಕಿಂಗ್‌ ಬಸ್‌/ಪ್ರಯಾಣಿಕರ ಬುಕ್ಕಿಂಗ್‌ ಆಫೀಸು 


ಆಟೋ ಕನ್ನ್‌ಲ್ಬೆಂಟ್‌ಗಳು 


ಹಣಕಾಸು ಸಂಸ್ಥೆಗಳು/ಫೈನಾನ್ಸ್‌ಗಳು 
(ಬ್ಯಾಂಕ್‌ ಗಳನ್ನು ಹೊರತುಪಡಿಸಿ) 


ಟು 
೬೦ 


41 
2 


4 


43 
4 


4 


5 


KN 
ರಾ 


ಎಸ್‌.ಟಿ.ಡಿ /ಐ.ಎಸ್‌.ಡಿ / ಫ್ಯಾಕ್ಸ್‌ 
ಅಂಗಡಿಗಳು 


ಜೆರಾಕ್ಸ್‌ ಎ ಟೈಪಿಂಗ್‌, ಡಿಟಿಪಿ 


KN 
೦೦ 


ವ್ಯಾಪಾರಿ ಮೇಳಗಳು/ಫನ್‌-ಫೇರ್‌ 


ಇಂಟರ್‌ ನೆಟ್‌ ೬ ಬ್ರೂಸಿಂಗ್‌ 
ಸೆಂಟರ್‌ಗಳು 





೪೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೧೨ ಭಾಗ-೬ 





ಮೋಬೈಲ್‌ ಸಿಮ್‌ ಮಾರಾಟ & ಸೇವೆಗಳು (ಗ್ರಾಹಕರ ಸೇವಾ 
ಕೇಂದ್ರಗಳು) 

ರೇಡಿಯಂ ಸ್ಪೀಕರ್‌ ಕಟಿಂಗ್‌ 

ಅಂಗಡಿಗಳು 


53 ಅಕ್ಕಿ ಬೇಳೆ ರುಬ್ಬುವ ಯಂತ್ರಗಳು ಅಕ್ಕಿ ಬೇಳೆ ರುಬುವ ಯಂತ್ರಗಳು 
TN NN 


58 [ಕೋರಿಯರ್‌ ಸರ್ವಿಸ್‌ಗಳು 500 


5 
5 
5 


00 
00 
00 
00 


ಕಂಪ್ಯೂಟರ್‌ ಏಜುಕೇಷನ್‌ 1000 


ಸ್ಪರ್ದಾತ್ಮಕ ಪರೀಕ್ಷೆಗಳ ತರಬೇತಿ 


ಊ ೬ 





[ud 


ಕಾನ್ಫರೆನ್ನ ಹಾಲ್‌ಗಳು (ಸಭಾಂಗಣಗಳು) 
62 ಪೇಯಿಂಗ್‌ ಗೆಸ್ಟ್‌ ಹೌಸ್‌ಗಳು 
63 |ದಲಾಲಿ ಅಂಗಡಿಗಳು 


ಹತ್ತಿಗೋವಿನ ಜೋಳ, ಜೋಳ, ಭತ್ತ 
ಕಾಳು-ಕಡಿ ಖರೀದಿ ಅಂಗಡಿಗಳು 


KN 


1000 


ಅಳತೆ ಮತ್ತು ತೂಕದ ಸಾಮಗಿಗಳ ಮಾರಾಟದ ಅಂಗಡಿಗಳು 500 


ಬೀಜ ಸಂಸ್ತರಣೆ 1000 





[en 
ಇತ್ತ 


ದೇಶಿಯ ಔಷಧಿಗಳ ಮಾರಾಟ 500 


1000 


ವ್ಯವಸಾಯ ಉಪಕರಣಗಳ 
ತಯಾರಿಕೆ / ಮಾರಾಟ 


71 (ಬೋರ್‌ ವೆಲ್‌ ಏಜನ್ನಿಗಳು ಜೋರ್‌ ವೆಲ್‌ ಏಜನ್ನಿಗಳು 


ಸೋಲಾರ್‌ ಉಪಕರಣಗಳ ಮಾರಾಟ ಸೋಲಾರ್‌ ಉಪಕರಣಗಳ ಮಾರಾಟ ೬ ಸೇವೆ 





72 





ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೧೨ ೪೪೭ 





ಶೇರ್‌ ಬ್ರೂಕರ್‌ ಆಫೀಸ್‌ 1000 
ಣು 


ಖಾಜಾ, ಬಟನ್ಸ್‌ & ಸ್ಟೀಚಿ೦ಗ್‌ ಖಾಜಾ, ಬಟನ್ಸ್‌ & ಸ್ಟೀಚಿ೦ಗ್‌ ಅಂಗಡಿ ನಿ 
ಅಂಗಡಿ 

ಸಾಕು ಪ್ರಾಣಿ, ಪಕ್ಷಿಗಳು ೬ ಸಾಕು ಪ್ರಾಣಿ, ಪಕ್ಷಿಗಳು & ಅಕ್ವೇರಿಯಂ ಮಾರಾಟದ ಅಂಗಡಿ 5 
ಅಕ್ವೇರಿಯಂ ಮಾರಾಟದ ಅಂಗಡಿ 

ಉದ್ದಿಮೆಗಳಿಗೆ ಸಂಭಂದಿಸಿದಂತೆ ಉದ್ದಿಮೆಗಳಿಗೆ ಸಂಭಂದಿಸಿದಂತೆ ಕಛೇರಿಗಳು 1000 
ಕಛೇರಿಗಳು 


ಹೆಚ್ಚುವರಿ ಸೇರ್ಪಡೆಗಳು 


ಮಿಯಾನದ ಅಂಗಡಿ ಶಾಮಿಯಾನದ ಅಂಗಡಿ 


00 
00 
00 
ಶ್ಯಾವಿಗೆ ಯಂತ್ರ ಮ ತ್ರ 00 
00 
00 
00 


ಇತ್ತಿ 
ಟು 


ಎ 
FN 


pl 
[ox 


J 
ತೆ 
5 
ಲ 
ಗ 


ಲ 
ಲ 
) 
[a8 
nN 
೬ 
೧ 
[5 
೧ 
=) 
36 


ಜಃ” 
ಕ್ಸ್‌ ಬೋರ್ಡ ಪ್ರಿಂಟಿಂಗ್‌ 1000 
| 


ಜ್‌ 
೫ 
4 
| 
೦೬. 
7 


ಟೈಲರಿಂಗ್‌ ಅಂಗಡಿ ಟೈಲರಿಂಗ್‌ ಅಂಗಡಿ 
ಅವಲಕ್ಕಿ-ಮಂಡಕ್ಕಿ ವ್ಯಾಪಾರ ಅವಲಕ್ಕಿ ಮಂಡಕ್ಕಿ ವ್ಯಾಪಾರ 


ಅಶ್ವಶಕ್ತಿಯನ್ನು ಅಳವಡಿಸಿಕೊಂಡು ನಡೆಸುವ ಉದ್ದಿಮೆಗೆ ಲೈಸನ್ಸ್‌ ಫೀ ಜೊತೆಗೆ ಅಶ್ಪಶಕ್ತಿಗೆ (ಹೆಚ್‌. ಪಿ) ಅನುಗುಣವಾಗಿ ಫೀ ದರ ನಿಗದಿ 


ಇ 1 
[qd 3 
(ge N 
2% 
2 
@ 


7 





1. ಹೆಚ್‌ ಪಿ ಯಿಂದ 5 ಹೆಚ್‌ ಪಿ ಯಂತ್ರವನ್ನು ಅಳವಡಿಸಿಕೊಂಡು ಯಾವುದೇ ವಿಧವಾದ ಉದ್ದಿಮೆ ನೆಡೆಸಲು 
5 ಹೆಚ್‌ ಪಿ ಯಿಂದ 10 ಹೆಚ್‌ ಪಿ ಯಂತ್ರವನ್ನು ಅಳವಡಿಸಿಕೊಂಡು ಯಾವುದೇ ವಿಧವಾದ ಉದ್ದಿಮೆ ನಡೆಸಲು 
10 ಹೆಚ್‌ ಪಿ ಯಿಂದ 20 ಹೆಚ್‌ ಪಿ ಯಂತ್ರವನ್ನು ಅಳವಡಿಸಿಕೊಂಡು ಯಾವುದೇ ವಿಧವಾದ ಉದ್ದಿಮೆ ನಡೆಸಲು 


20 ಹೆಚ್‌ ಪಿ ಯಿಂದ 30 ಹೆಚ್‌ ಪಿ ಯಂತ್ರವನ್ನು ಅಳವಡಿಸಿಕೊಂಡು ಯಾವುದೇ ವಿಧವಾದ ಉದ್ದಿಮೆ ನಡೆಸಲು 


30 ಹೆಚ್‌.ಪಿ.ಯಿಂದ ಮೇಲ್ಪಟ್ಟು ಹೆಚ್‌.ಪಿ.ಯಂತ್ರವನ್ನು ಅಳವಡಿಸಿಕೊಂಡು ನಡೆಸುವ ಉದ್ದಿಮೆಗೆ ಪ್ರತಿ ಹೆಚ್‌. ಪ. ಗೆ 


ನಿಬಂಧನೆಗಳು 





1 ಅಂಗಡಿ ಉದ್ದಿಮೆಗಳ ನಾಮಫಲಕಗಳನ್ನು ಕಡ್ಡಾಯವಾಗಿ ಕನ್ನಡದಲ್ಲಿ ಬರೆಯಿಸಬೇಕು. 
2... ಆಯುಕ್ತರು ಮಹಾನಗರ ಪಾಲಿಕೆಯ ಇವರಿಂದ ಪರವಾನಿಗೆ ಪಡೆಯದೇ ದಾವಣಗೆರೆ ಪಾಲಿಕೆಯ ಸರಹದ್ದಿನಲ್ಲಿ ಯಾವುದೇ ಉದ್ದೇಶಕ್ಕಾಗಿ 
ಯಾವುದೇ ವಸ್ತುಗಳನ್ನು ತಯಾರಿಸುವುದು, ಸಂಗ್ರಹಿಸುವುದು, ಮಾರಾಟ ಮಾಡುವುದು ಮಾಡತಕ್ಕದ್ದಲ್ಲ 


3. ಪರವಾನಿಗೆ ಅವಧಿಯು ಪ್ರತಿ ವರ್ಷ ಏಪ್ರಿಲ್‌ ಮೊದಲ ದಿನದಂದು ಪ್ರಾರಂಭವಾಗಿ ಮಾರ್ಚ್‌ ಕೊನೆಯ ದಿನದಂದು ಕೊನೆಗೊಳ್ಳುತ್ತದೆ 
ಹಾಗೂ ವರ್ಷದ ಯಾವುದೇ ದಿನಾಂಕದಂದು ಪರವಾನಿಗೆ ಪಡೆದರೂ ಸಹ ಪರವಾನಿಗೆಯ ಅವಧಿಯು ಮಾರ್ಚ್‌ ತಿಂಗಳ ಕೊನೆಯ 
ದಿನದಂದು ಕೊನೆಗೊಳ್ಳುವುದು. 


4 ಮೇಲೆ ಸೂಚಿಸಿದ ಯಾವುದೇ ಕಸಬು ಅಥವಾ ವ್ಯಾಪಾರದ ಸಲುವಾಗಿ ಪರವಾನಿಗೆ ಪಡೆಯಲು ಇಚ್ಚಿಸುವವರು 30 ದಿನಗಳ 
ಮುಂಚಿತವಾಗಿ ನಿರ್ದಿಷ್ಟಪಡಿಸಿದ ಫೀಯೊಂದಿಗೆ ಆಯುಕ್ತರಿಗೆ ಅರ್ಜಿ ಸಲ್ಲಿಸಬೇಕು. 


೪೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೨, ೨೦೧೨ ಭಾಗ-೬ 





5 ಪರವಾನಿಗೆ ನವೀಕರಣಕ್ಕಾಗಿ ಅರ್ಜಿ ಸಲ್ಲಿಸುವವರು ಪ್ರತಿ ವರ್ಷ ಜನೇವರಿ ತಿಂಗಳ 1ನೇ ತಾರೀಖಿನ ಒಳಗಾಗಿ ನಿಗದಿಪಡಿಸಿದ ಫೀಯೊಂದಿಗೆ 
ಸಂಬಂಧಿಸಿದ ಕಸುಬುಗಳನ್ನು ನಮೂದಿಸಿ ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬೇಕು. 


6. ಲೈಸನ್ಸ್‌ ಅವಧಿ ಮುಗಿದ ನಂತರ ನವೀಕರಣಕ್ಕೆ ಅರ್ಜಿ ಸಲ್ಲಿಸುವವರು ಲೈಸನ್ಸ್‌ ಶುಲ್ಕದ ಶೇ. 25 ರಷ್ಟು ವಾರ್ಷಿಕ ದಂಡ 
ಪಾವತಿಸಬೇಕಾಗುತ್ತದೆ. ಹಾಗೂ ಲೈಸನ್ಸ್‌ ಅವಧಿ ಮುಗಿದ 1 ವರ್ಷದ ನಂತರ ನವೀಕರಣಕ್ಕೆ ಅರ್ಜಿ ಸಲ್ಲಿಸುವವರು ಲೈಸನ್ಸ್‌ ಶುಲ್ಕದ ಶೇ. 50 
ರಷ್ಟು ವಾರ್ಷಿಕ ದಂಡ ಪಾವತಿಸಬೇಕಾಗುತ್ತದೆ. 


7. ಪರವಾನಿಗೆ ಪಡೆದವರು ಅವರವರಲ್ಲಿನ ಯಾವತ್ತು ಕಾನೂನುಗಳ, ನಿಯಮಗಳ ಹಾಗೂ ಉಪನಿಯಮಗಳ ಪ್ರಕಾರ ನಡೆಯತಕ್ಕದ್ದು. 


8. ಒಮ್ಮೆ ಪಡೆದ ಪರವಾನಿಗೆಯನ್ನು ಯಾವತ್ತೂ ಹಸ್ತಾಂತರಿಸಲು ಅಥವಾ ಬದಲಾಯಿಸಲು ಬರುವುದಿಲ್ಲಾ. ಹಾಗು ಸ್ಥಳ ಬದಲಾವಣೆಗೊಂಡಲ್ಲಿ 
ಪರವಾನಿಗೆಯು ರದ್ದಾಗುತ್ತದೆ. 


9. ಪರವಾನಿಗೆಯನ್ನು ಪಡೆದ ಉದ್ದೇಶಕ್ಕೆ ಅಲ್ಲದೇ ಇತರೆ ಯಾವುದೇ ವಹಿವಾಟುಗಳಿಗೆ ಅನ್ವಯಿಸುವುದಿಲ್ಲಾ. 


10... ಉದ್ದಿಮೆದಾರರು ಉದ್ದಿಮೆಯನ್ನು ಮುಕ್ತಾಯಗೊಳಿಸಲು ಇಚ್ಛಿಸಿದಲ್ಲಿ ಅರ್ಜಿಯೊಂದಿಗೆ ತಾವು ಹೊಂದಿರುವ ಪರವಾನಿಗೆಯನ್ನು ಕಛೇರಿಗೆ 
ಹಿಂದಿರುಗಿಸಿ ಆದೇಶ ಪಡೆದುಕೊಳ್ಳತಕ್ಕದ್ದು. 


1. ಉದ್ದಿಮೆ ಪರವಾನಿಗೆಯನ್ನು ಉದ್ದಿಮೆ ನಡೆಸಲು ಮಾತ್ರ ನೀಡಲಾಗಿದೆ ಹೊರತು ಯಾವುದೇ ವ್ಯಾಜ್ಯಗಳಿಗೆ ಭಾಧಿತವಾಗಿರುವುದಿಲ್ಲಾ. 


12. ಕಡ್ಡಾಯವಾಗಿ ಪರವಾನಿಗೆಯ ಪ್ರತಿಯನ್ನು ಉದ್ದಿಮೆ ಸ್ಥಳದಲ್ಲಿ ಪ್ರದರ್ಶಿಸತಕ್ಕದ್ದು. 


ಆಯುಕ್ತರು 
ಪಿ.ಡಿ. 05 ಮಹಾನಗರ ಪಾಲಿಕೆ, ದಾವಣಗೆರೆ 


